ಕೆಲವು ಬೌಗೋಳಿಕ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಬೋಧನಾ-ಕಲಿಕಾ 
ಸಾಮಗಿಗಳು 


ತಪಸ್ಯಾ ಸಹಾ 


ಬೂಮಿಯ ನಿಜವಾದ ಆಕಾರವನ್ನು ಅರ್ಥಮಾಡಿಕೊಳ್ಳವುದು 

ಭೂಮಿಯ ಗೋಳಾಕಾರದಲ್ಲಿದೆ ಎಂದು ವಿವರಿಸಲಾಗಿದೆ. ಆದರೆ ಭೂಮಿಯ 
ನಿಜವಾದ ರೂಪವನ್ನು ಜಿಯಾಯ್ಡ್‌ (6ಂಂid) ಎಂಬ ಪರಿಭಾಷೆಯ ಮೂಲಕ 
ವರ್ಣಿಸಲಾಗುತ್ತದೆ. ಅಂದರೆ ಭೂಮಿಯ ಧ್ರುವಗಳು ಚಪಷ್ಪಟೆಯಾಗಿವೆ, ಮತ್ತು 
ಭೂಮಧ್ಯರೇಖೆಯ ಜಾಗವು ಉಬ್ಬಿಕೊಂಡಿದೆ. ಭೂಮಿಯು ತನ್ನ ಅಕ್ಷದ ಸುತ್ತಲೂ 
ತಿರುಗುವಾಗ ಕೇಂದ್ರಾಪಗಾವಮಿ ಬಲದ (ceಗtri್ಗೀu್ರal force) ಕಾರಣದಿಂದ ಭೂಮಿಯ 
ದ್ರವ್ಯರಾಶಿಯು ಹರಡಿಕೊಳ್ಳುತ್ತದೆ, ಮತ್ತು ಅದೇ ಸಮಯದಲ್ಲಿ ವಿರುದ್ದ ಬಲವಾದ 
ಕೇಂದ್ರಾಭಿಗಮನ ಬಲವೂ (centripetal fr) ಅಲ್ಲಿ ಕೆಲಸ ಮಾಡುತದೆ. ಇವೆರಡೂ 
ಬಲಗಳು ಒಂದಕ್ಕೊಂದು ಸಂಘಟಿತವಾಗಿ ಕೆಲಸ ಮಾಡುತ್ತವೆ. ಕೇಂದ್ರಾಪಗಮನ ಬಲವು 
ದ್ರವ್ಯರಾಶಿಯನ್ನು ಹೊರಗೆಸೆದು ಭೂಮಿಯ ಮಧ್ಯ ಭಾಗದ ಸುತ್ತ ಸ್ಥಳಾವಕಾಶವನ್ನು 
ಸೃಷ್ಟಿಸುತ್ತದೆ. ಪರಿಣಾಮವಾಗಿ ಧ್ರುವ ಪ್ರದೇಶಗಳ ದ್ರವ್ಯರಾಶಿಯು ಈ ಸ್ಥಳಾವಕಾಶವನ್ನು 
ಅಥವಾ ನಿರ್ವಾತವನ್ನು ತುಂಬಲು ಪ್ರಯತ್ನಿಸುತ್ತದೆ. ಧ್ರುವ ಪ್ರದೇಶವು 
ಚಪ್ಪಟೆಯಾಗಿರುವುದಕ ಇದೇ ಕಾರಣ. ಏಕೆಂದರೆ ಭೂಮಿಯು ತನ್ನ ಅಕ್ಷದ ಸುತ್ತಲೂ 
ತಿರುಗುವಾಗ ಅದರ ಪರಿಭ್ರಮಣದ ವೇಗವು (rotational speed per minute) ಸಮಭಾಜಕ 
ವೃತ್ತದ ಪ್ರದೇಶಕ್ಕೆ ಹೋಲಿಸಿದರೆ ಧ್ರುವಪ್ರದೇಶದಲ್ಲಿ ನಿಧಾನಗತಿಯಲ್ಲಿರುತ್ತದೆ. 


ಮಾದರಿ-1: 

ಬೂಮಿಯ ತನ್ನ ಅಕ್ಷದ ಸುತ್ತಲೂ ಪರಿಭ್ರಮಣ ಮಾಡುವುದರಿಂದ ಉಂಟಾಗುವ 
ಪರಿಣಾಮಗಳನ್ನು ಅರ್ಥ ಮಾಡಿಕೊಳಲ್ಲವುದು 

ಬೇಕಾಗುವ ವಸ್ತುಗಳು: (1 ನೇ ರೇಖಾಕೃತಿಯನ್ನು ನೋಡಿ) 


Instead of stick, folded 
stiff chart paper can be 
use 
©| /10 


[4 Dp 


ERASER - 2nos 


d 
— 


ರೇಖಾಕೃತಿ 1 

ನಾಲ್ಕು ಐಸ್‌ಕ್ರೀಮ್‌ ಕಡ್ಡಿಗಳು- A, B, €, ಮತ್ತು ೦. ಪ್ರತಿಯೊಂದೂ 11 ಸೆ.ಮಿ ಉದ್ದವಿರಬೇಕು; 
ಒಂದು ಮೆದುವಾದ ಮರದ ಕಡ್ಡಿ - 30 ಸೆ.ಮಿ. ಉದ್ದದ್ದ;: ಎರಡು ಇರೇಸರ್‌ಗಳು; 
ಐಸ್‌ಕ್ರೀಮ್‌ ಕಡ್ಡಿಗಳನ್ನು ಕಟ್ಟಿಲು ಗಟ್ಟೆಯಾದ ದಾರ. 


ವಿಧಾನ: 

1. A,B,C, ಮತ್ತು ರ ಐಸ್‌ಕ್ರೀಮ್‌ ಕಡ್ಡಿಗಳ ಎರಡೂ ತುದಿಯಲ್ಲಿ ರಂಧ್ರಗಳನ್ನು ಮಾಡಿ, 
A ಮತ್ತು B ಕಡ್ಡಿಗಳಿಗೆ ಈಗಾಗಲೇ ಮಾಡಿದ ರಂಧ್ರದ ಸಮೀಪದಲ್ಲಿಯೇ ಮತ್ತೊಂದು 
ರಂಧ್ರವನ್ನು ಮಾಡಿ. ಐಸ್‌ಕ್ರೀಮ್‌ ಕಡ್ಡಿಗಳನ್ನು ಅದಕ್ಕೆ ಜೋಡಿಸಿದಾಗ ಮರದ 
ಕಡ್ಡಿಯು ಸರಾಗವಾಗಿ ತಿರುಗುವಂತೆ ಆಗಲು A ಮತ್ತು B ಗಳಲ್ಲಿ ಕೊರೆದ ಎರಡು 
ರಂಧ್ರಗಳ ನಡುವಿನ ಅಂತರವು ಮರದ ಕಡ್ಡಿಯ ಸುತ್ತಳತೆಗಿಂತ ಸ್ವಲ್ಪ ಹೆಚ್ಚಿರಬೇಕು. 
ಎರಡೂ ಇರೇಸರ್‌ ಗಳ ಮಧ್ಯದಲ್ಲಿ ರಂಧ್ರವನ್ನು ಮಾಡಿ ಮತ್ತು ಮರದ ಕಡ್ಡಿಯ 
ಮೇಲ್ತುದಿಯಲ್ಲಿಯೂ ಒಂದು ರಂದ್ರ ಮಾಡಿ. 

2. €C ಮತ್ತು ರ ಐಸ್‌ಕ್ರೀಮ್‌ ಕಡ್ಡಿಗಳನ್ನು ಮರದ ಕಡ್ಡಿಗೆ ಕಟ್ಟಿಬೇಕು. ಅದಕ್ಕೆ ಮರದ 
ಕಡ್ಡಿಯ ರಂದ್ರಗಳ ಮೂಲಕ ದಾರವನ್ನು ತೂರಿಸಿ € ಮತ್ತು ರ ಕಡ್ಡಿಗಳನ್ನು 
ಸರಿಯಾಗಿ ಗಂಟು ಬಿಗಿದು ಕಡ್ಡಿಗಳು ಬಿಗಿಯಾಗಿ ನಿಲ್ಲುವಂತೆ ಕಟ್ಟಿಬೇಕು. ನಂತರ €C 
ಮತ್ತುಸಿ ಹಾಗೂ ರ ಮತ್ತು B ಐಸ್‌ಕ್ರೀಮ್‌ ಕಡ್ಡಿಗಳನ್ನೂ ಮರದ ಕಡ್ಡಿಗೆ ಕಟ್ಟಿಬೇಕು. 

3. ಈಗ ಸ್ವಲ್ಪ ಉದ್ದದ ದಾರವನ್ನು ತೆಗೆದುಕೊಂಡು ಸಿ ಮತ್ತು 8B ಕಡ್ಡಿಗಳ ಎರಡು 
ಜೋಡಿ ರಂಧ್ರಗಳ ಮೂಲಕ ತೂರಿಸಿ. ಹಾಗೆ ಮಾಡುವಾಗ ಮರದ ಕಡ್ಡಿಯನ್ನು 
ಜಾಗರೂಕತೆಯಿಂದ A ಮತ್ತು B ಕಡ್ಡಿಗಳ ನಡುವೆ ಸಡಿಲವಾಗಿ ಇರಿಸಬೇಕು. 
ಐಸ್‌ಕೀಮ್‌ ಕಡ್ಡಿಗಳು ಮರದ ಕಡ್ಡಿಯೊಂದಿಗೆ ಸರಾಗವಾಗಿ ಮೇಲೆ-ಕಳಗೆ 
ಚಲಿಸುವಂತಿರಬೇಕು. 

4. A್ಥಿಮತ್ತು € ಗಳನ್ನು ಹಾಗೆಯೇ B ಮತ್ತು ರ ಗಳನ್ನೂ ಸಡಿಲವಾಗಿ ಕಟ್ಟಿ. ಇರೇಸರ್‌ಗಳ 
ರಂಧ್ರಗಳ ಮೂಲಕ ಸ್ವಲ್ಪ ಉದ್ದನೆಯ ದಾರವನ್ನು ತೂರಿಸಿ. ಸಿ ಮತ್ತು € ಗಳು 
ಹಾಗೂ B ಮತ್ತು ರ ಗಳು ಸೇರಿದ ಜಾಗದಲ್ಲಿ ಇರೇಸರ್‌ಗಳನ್ನು ನೇತು ಬಿಡಿ. 
ಇರೇಸರ್‌ಗಳು ಸರಾಗವಾಗಿ ನೇತಾಡಬೇಕು. 

5. ಈಗ ಮರದ ಕಡ್ಡಿಯನ್ನು ಒಂದು ದಿಕ್ಕಿನಲ್ಲಿ ಮಧ್ಯಮ ವೇಗದಿಂದ ತಿರುಗಿಸಿ. 


ಈಗೇನು ನಿಮಗೇನು ಕಾಣುತ್ತದೆ? 

ಕೇಂದ್ರಾಪಗಮನ ಬಲದಿಂದ ಇರೇಸರ್‌ಗಳು ಭೂಮಿಯ ದ್ರವ್ಯರಾಶಿಯನ್ನು 
ಸಂಕೇತಿಸುತ್ತ ದೂರ ಸರಿಯುತ್ತವೆ, ಕಡ್ಡಿಗಳನ್ನು ಪರಸ್ಪರ ಹತ್ತಿರಕ್ಕೆ ತರುತ್ತ ಧ್ರುವೀಯ 
ದ್ರವ್ಯರಾಶಿಯು ಮಧ್ಯ ಭಾಗದತ್ತ (ಸಮಭಾಜಕ ವೃತ್ತದತ) ಸರಿಯುತ್ತವೆ. ಮೇಲಿನ 
ರೇಖಾಚಿತ್ರವನ್ನು (ರೇಖಾಚಿತ 1 ಗಮಲವಿಸಿ. 


2 12 ಡಿಗಿ ಕೋನದಲ್ಲಿ ಭೂಮಿಯ ಓರೆಯಾಗಿರುವುದನ್ನು ಅರ್ಥ 
ಮಾಡಿಕೊಳ್ಲವುದು 
ಭೂಮಿಯು ತನ್ನ ಕಕ್ಷೆಯಿಂದ 23 1/2 ಡಿಗಿ ಕೋನದಲ್ಲಿ ಓರೆಯಾಗಿದೆ ಎಂದು 
ಪಠ್ಯಪುಸಕಗಳಲ್ಲಿ ಓದುತ್ತಿರುತ್ತೇವೆ. ಆದರೆ ಈ ಸಂಗತಿಯನ್ನು ವಿವರಿಸುವುದೇ ಇಲ್ಲ. ನನ್ನ 
ಪ್ರಕಾರ ಕಲಿಕಾರ್ಥಿಯು ಪರಿಕಲ್ಪನೆಯ ಅರ್ಥವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಾಗಲೇ 
ಕಲಿಸಿದ್ದು ಪೂರ್ಣಗೊಳ್ಳುತ್ತದೆ: ಮೇಲಿನ ಪ್ರಸಂಗದಲ್ಲಿ ಕಲಿಕಾರ್ಥಿಗಳು ಗ್ರಹಗಳು ಮತ್ತು 
ಸೂರ್ಯ ಕಕ್ಲೆಯಲ್ಲಿ ಯಾವ ಸ್ಥಾನದಲ್ಲಿವೆ ಎನ್ನುವುದನ್ನು ಸ್ಪಷ್ಟವಾಗಿ ಚಿತ್ರಿಸಿಕೊಳ್ಳಬೇಕು. 
ಜೊತೆಗೆ ಓರೆಯಾದ ಕೋನವನ್ನು ಹೇಗೆ ಅಳೆಯಲಾಗುತ್ತದೆ ಎನ್ನುವುದನ್ನೂ ಅವರು 
ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕು. 
ಒಂದು ಕಕ್ಷೆಯ ಸಮತಲಕ್ಕೆ ಸಮಕೋನವಿರುತ್ತದೆ ಎನ್ನುವುದನ್ನು ಕಲಿಕಾರ್ಥಿಯು 
ನೆನಪಿಡಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಲು, 
| ಭೂಮಿಯು ನೆಟ್ಟಿಗಿದೆ, ಓರೆಯಾಗಿಲ್ಲ ಎಂದು ಪರಿಗಣಿಸಬೇಕು, ಮತ್ತು 
i: ಕಕ್ಷೆಯ ಸಮತಲವು ಭೂವಿಯ ಭೂಮಧ್ಯರೇಖೆಯ ಮೂಲಕ ಹಾದುಹೋಗುತ್ತದೆ 
ಎಂದು ಕಲ್ಪಿಸಿಕೊಳ್ಳಬೇಕು. 


i ಸಮಕೋನವು ಒಂದು ಕಾಲ್ಪನಿಕ ರೇಖೆಯಾಗಿರುತ್ತದೆ ಮತ್ತು ಭೂಮಿಯ 
ಮಧ್ಯಭಾಗದಿಂದ ಹಾದುಹೋಗುತ್ತದೆ, ಹಾಗೂ ಉತ್ತರ ಧ್ರುವ ಮತ್ತು ದಕ್ಷಿಣ 
ಧ್ರುವಗಳು ಭೂಮಿಯ ನೇರ ಕೋನದೊಂದಿಗೆ ಸೇರಿಕೊಳ್ಳತ್ತವೆ ಎಂದು 
ಕಲ್ಪಿಸಿಕೊಳ್ಳಬೇಕು. 2 ನೇ ರೇಖಾಕೃತಿಯನ್ನು ನೋಡಿ. 


Axis / the perpendicular 
EE 


Equator / orbital plane 
EE 


ರೇಖಾಕೃತಿ 2 


ಭೂಮಿಯ ಮಧ್ಯದಲ್ಲಿ, ಧ್ರುವಗಳ ಮೂಲಕ ಹಾದು ಹೋಗುವ ನೇರ ಲಂಬ ರೇಖೆಯ 
ಅಥವಾ ಕಾಂತಿವೃತ್ತ/ಇಕ್ಲಿಪ್ಟಿಕ್‌' ವರ್ತುಲದ ಸಮಕೋನದಿಂದ ಭೂಮಿಯು 23 ೫ ಡಿಗ್ರಿ 
ಕೋನದಲ್ಲಿ ವಾಲಿದೆ. ಇದನ್ನು ಕಲ್ಪಿಸಿಕೊಳ್ಳಲು ಒಂದು ಮಾದರಿಯನ್ನು ಮಾಡೋಣ. 
ಮಾದರಿ 2 
ಉದ್ದೇಶ: ಕಕ್ಷೆಯ ಸಮತಲ, ಈ ಸಮತಲದಲ್ಲಿ ಸೂರ್ಯ ಮತ್ತು ಭೂಮಿಯ ಸ್ಥಾನವನ್ನು, 
ಹಾಗೂ ಭೂಮಿಯು ಯಾವ ಕೋನದಲ್ಲಿ ಓರೆಯಾಗಿದೆ ಎನ್ನುವುದನ್ನು ತೋರಿಸುವುದು. 
ಬೇಕಾಗುವ ವಸ್ತುಗಳು: (18, b, € ಚಿತ್ರವನ್ನು ನೋಡಿ) 

i ಸೂರ್ಯ ಎಂದು ತೋರಿಸಲು ಅರ್ಧ ಕತ್ತರಿಸಿದ ರಬ್ಬರ್‌ ಚೆಂಡು. 

i: ಅದೇರೀತಿಯ ಬೇರೆ ಬಣ್ಣದ ಚೆಂಡು, ಭೂಮಿ ಎಂದು ತೋರಿಸಲು. 

i ಒಂದು ಕಪ್ಪು, ಮತ್ತೊಂದು ಬಿಳಿ, ಎರಡು ಕಡ್ಡಿಗಳು. 

iv, AಸಜKGಕಾರ್ಡ್‌ಬೋರ್ಡ್‌ -35X 40 ಸೆ.ಮಿ 

v. 36 ಸೆ.ಮಿ ದಾರ, ಸೂಜಿ, ಪೆನ್ನಿಲ್‌, ರೂಲರ್‌ 


ಸೂರ್ಯನ ಸುತ್ತ ಭೂಮಿಯ ಕಕ್ಷೆಯ ಸಮತಲ; ಸಮಭಾಜಕದೊಂದಿಗೆ ಸುಮಾರು 23 ಡಿಗ್ರಿ ಕೋನವನ್ನು ಮಾಡುತ್ತದೆ 


1. ಭೂಮಿಯ ಚೆಂಡನ್ನು ಅಡ್ಡಡ್ಡವಾಗಿ ಅರ್ಧಕ್ಕೆ ಸೀಳಿ. ಭೂಮಿಯನ್ನು 
ಮೇಲ್ಮುಖವಾಗಿ ನೆಟ್ಟಿಗೆ ಹಿಡಿದುಕೊಂಡು ಭೂಮಿಯ ಮಧ್ಯಬಾಗದಿಂದ ೦ 
ಮತ್ತು ನP ಯ ಮೂಲಕ ಕಪ್ಪು ಕಡ್ಡಿಯನ್ನು ತೂರಿಸಿ. ಈ ಕಪು ಕಡ್ಡಿಯು 
ಅಂಬಕೋನವನ್ನು ಪ್ರತಿನಿಧಿಸುತ್ತದೆ. ಈ ಸಮಕೋನದಿಂದ 23 %" ಕೋನದ ಬಳಿ 
T ಬಿಂದುವನ್ನು ಗುರುತಿಸಿ, ಬಿಳಿ ಕಡ್ಡಿಯನ್ನು ಈ ಬಿಂದುವಿನ ಮೂಲಕ ತೂರಿಸಿ. 
1b ಚಿತ್ರವನ್ನು ನೋಡಿ. 

2. ಕಕ್ಷೆಯ ಸಮತಲವನ್ನು ಚಿತಿಸುವುದು 


40 ಸೆ.ಮಿ-35 ಸೆ.ಮಿ ಅಳತೆಯ ಒಂದು KG ಕಾರ್ಡ್‌ಬೋರ್ಡನ್ನು ತೆಗೆದುಕೊಳ್ಳಿ. 
ಕಾಗದದ ಮಧ್ಯದಲ್ಲಿ ಸ್ಥಿ ಯಿಂದ 8B ವರೆಗೆ 24 ಸೆಮಿ ಅಳತೆಯ ಒಂದು 
ರೇಖೆಯನ್ನು ಎಳೆಯಿರಿ. ಭೂ ಕಕ್ಲೆಯ (ಎಲಿಪ್ಪಿಕಲ್‌) ಕಮಾನನ್ನು ಮಾಡಲು 
ದಾರವೊಂದನ್ನು ತೆಗೆದುಕೊಂಡು Aಿ ಮತ್ತು B ಯ ಪ್ರತಿ ತುದಿಗೂ ಕಟ್ಟಿ. ಈಗ 
ಚೂಪಾದ ತುದಿ ಇರುವ ಪೆನ್ಬಿಲ್‌ ಅನ್ನು ದಾರದಿಂದಾದ ಕಮಾನಿನ ಒಳಗೆ 
ತೂರಿಸಿ. ನಂತರ Aಿ ಮತ್ತು B ಬಿಂದುಗಳ ಸುತ್ತ ಪೆನ್ನಿಲ್‌ ನ ಮೂಲಕ 
ಕಮಾನೊಂದನ್ನು ರಚಿಸಬೇಕು. ಸಿ ಯಿಂದ ಚಲಿಸುತ್ತ ಆ ಪೆನ್ಸಿಲ್‌ ಕಮಾನಿನ 
ಆಕಾರದಲ್ಲಿ 8 ಯನ್ನು ಸೇರಬೇಕು. ಪೆನ್ಸಿಲ್‌ ಅನ್ನು ದಾರಕ್ಕೆ ಬಿಗಿಯಾಗಿ 
ಒತ್ತಿಹಿಡಿದು ನಿಧಾನವಾಗಿ ಕಮಾನೊಂದನ್ನು ಚಿತಿಸಿ. ಇದು ಸೂರ್ಯನ ಸುತ್ತ 
ತಿರುಗುವ ಭೂಮಿಯ ಕಕ್ಷೆಯಾಗಿರುತ್ತದೆ. 18 ಚಿತ್ರವನ್ನು ನೋಡಿ. 
A ಬಿಂದುವು ಸೂರ್ಯನ ಸ್ಥಾನವಾದರೆ, ಭೂಮಿಯು 8-೧ ಸಮೀಪದಲ್ಲಿ, ಅಂಚಿಗೆ 
ಹೊಂದಿಕೊಂಡು ಇದ್ದಿರುತ್ತದೆ. 1€ ಚಿತ್ರವನ್ನು ನೋಡಿ. 
ತರಗತಿಯಲ್ಲಿ ಪ್ರದರ್ಶಿಸುವುದು. 
ಇದು ನಿರ್ಣಾಯಕ ಹಂತವಾಗಿದೆ. ನಿಮ್ಮ ಎಡಗ್ಯೈಯ್ಯಲ್ಲಿ ಸೂರ್ಯನನ್ನು (ಎರಡು 
ಭಾಗಗಳಲ್ಲಿರುವ) ಹಿಡಿದುಕೊಳ್ಳಿ. ಸೂರ್ಯನ ಒಂದರ್ಧ ಕಕ್ಷೆಯ ಸಮತಲದ ಮೇಲಿರಲಿ, 
ಮತ್ತೊಂದರ್ಧ ಕೆಳಗಿರಲಿ. ಸೂರ್ಯನನ್ನು A ಬಿಂದುವಿನ ಬಳಿ ಇರಿಸಿ ಮತ್ತು ಭೂಮಿಯು B- 
೧ ಬಿಂದುವಿನ ಸಮೀಪ ಇರಲಿ. ಭೂಮಿಯ ಚೆಂಡಿನ ಮಧ್ಯೆ ಮಾಡಿದ ಸೀಳಿನ ಒಳಗೆ ಕಕ್ಷೆಯ 
ಸಮತಲದ ಹಾಳೆಯ ತುದಿಯನ್ನು ಜಾಗರೂಕತೆಯಿಂದ ಸಿಕ್ಕಿಸಿ. 
ಈ ಮಾದರಿಯು, 
°e ಕಕ್ಷೆಯ ಸಮತಲದ ಮೇಲೆ ಸೂರ್ಯ ಮತ್ತು ಭೂಮಿಗಳ ಸ್ಥಾನವನ್ನು 
ಸ್ಪಷ್ಟವಾಗಿ ತೋರಿಸಿಕೂಡುತ್ತದೆ. 
© 23 ಬೀ ಕೋನದಲ್ಲಿ ಭೂಮಿಯು ಒಓರೆಯಾಗಿರುವುದನ್ನೂ ಬಿಚ್ಚಳವಾಗಿ 
ತೋರಿಸಿಕೂಡುತ್ತದೆ. 


ಅಕ್ಲಾಂಶ ಮತ್ತು ರೇಖಾಂಶ ಕೋನಗಳನ್ನು ಅರ್ಥ ಮಾಡಿಕೊಳ್ಳವುದು 

ಭೂಗೋಳಶಾಸ್ಪದ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಭೂಮಿಯ ಮೇಲಿನ ಅಕ್ಲಾಂಶ 
ಮತ್ತು ರೇಖಾಂಶಗಳನ್ನು ಪ್ರತಿನಿಧಿಸುವ ರೇಖೆಗಳನ್ನು ಒಂದು ವರ್ತುಲದ ಮೇಲೆ 
ಎಳೆಯುವುದನ್ನು ಯಾವಾಗಲೂ ಕಲಿಸುತ್ತಾರೆ. . ಆ ರೇಖೆಗಳಿಗೆ ಸಂಖ್ಯೆಗಳನ್ನೂ ಹಾಕುತ್ತಾರೆ. 
ಕೆಲವು ಪುಸ್ತಕಗಳಲ್ಲಿ ಈ ರೇಖೆಗಳು ನಿರ್ದಿಷ್ಠ ಕೋನಗಳಲ್ಲಿವೆ ಎಂದಷ್ಟೇ ಹೇಳುತ್ತವೆ, ಆದರೆ 
ಅದು ಅಪೂರ್ಣ ವಿವರಣೆಯಾಗಿರುತದೆ. 


ಮಾದರಿ-3 
(1 ರೇಖಾಂಶ ಮತ್ತು ಅಕ್ಲಾ೦ಂಶಗಳನ್ನು ಅಳೆಯುವುದು. 
ಬೇಕಾಗುವ ವಸ್ತುಗಳು: (ಚಿತ್ರ 2 a ಮತ್ತು 2b ನೋಡಿ) 


fee LONGITUDE 


1. ಎರಡು ಚೆಂಡುಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ಅರ್ಧಕ್ಕೆ ಕತ್ತರಿಸಿ ನಾಲ್ಕು 
ಗೋಳಗಳನ್ನು ಮಾಡಿ. 

2. ಕತರಿಸಿದ ಚೆಂಡಿನ ಗೋಳದ ಸುತಳತೆಗೆ ಹೊಂದುವಂತೆ 360 ಡಿಗ್ರಿಯ 
ಕಾಗದದ ಕೋನಮಾಪಕಗಳನ್ನು ಮುದ್ರಿಸಿಕೊಳ್ಳಿ. 


ವಿಧಾನ: 

ಅಕ್ಲಾಂಶವನ್ನು ಅಳೆಯುವುದು: Paste a 3600 paper protractor on a hemisphere, 
holding the hemisphere in a vertical position, so 
that 900 is at the top and 2700 at the bottom. 
Mark 00, 300, 600, 900 (only a point) on the vertical 
periphery of the hemisphere. Join this one with 

the other hemisphere; insert a bamboo stick, 

which represents the axis of the earth, through 

the centre vertically and extend the already 
marked degrees on the vertical periphery 

making complete circles, representing latitudes 

of corresponding degrees. 


1) ಕತ್ತರಿಸಿದ ಚೆಂಡಿನ ಗೋಳದ ಮೇಲೆ 360 ಡಿಗಿ ಕೋನಮಾಪಕದ ಹಾಳೆಯನ್ನು 
ಅಂಟಿಸಿ. ಗೋಳವನ್ನು ಲಂಬವಾಗಿ ಹಿಡಿದು 90 ಯು ಮೇಲೆ ಮತ್ತು 270 ಕೆಳಗೆ 
ಬರುವಂತೆ ಅಂಟಿಸಿ. ಗೋಳದ ಲಂಬ ಸುತಳತೆಯ ಮೇಲ್ಮೈ ಮೇಲೆ 0° 30 60 ೨9೦ 
(ಕೇವಲ ಬಿಂದು) ಗುರುತು ಮಾಡಿ. 

2 ಕತರಿಸಿದ ಚೆಂಡಿನ ಗೋಳದ ಮೇಲೆ 360 ಡಿಗಿ ಕೋನಮಾಪಕದ ಹಾಳೆಯನ್ನು 
ಅಂಟಿಸಿ. ಗೋಳವನ್ನು ಅಡ್ಡಲಾಗಿ ಹಿಡಿದು 0 ಡಿಗಿಯು ಮೇಲೆ ಮತ್ತು 180 ಡಿಗ್ರಿಯು 
ಕೆಳಗೆ ಬರುವಂತೆ ಅಂಟಿಸಿ. ಗೋಳದ ಮೇಲ್ಮೈ ಮೇಲೆ 0 ಡಿಗಿ, 30 ಡಿಗಿ ಪೂರ್ವ, 60 
ಡಿಗಿ ಪೂರ್ವ, 60 ಡಿಗಿ ಪಶ್ಚಿಮ ಹೀಗೆ ಪೆನ್ಸಿಲ್‌ ನಿಂದ ಅಥವಾ ಮಾರ್ಕರ್‌ನಿಂದ 
ಗುರುತು ಮಾಡಿ. ಇವು ಅಕ್ನಾಂಶಗಳು. ಕಾಗದದ ಕೋನಮಾಪಕವನ್ನು ಮುಚ್ಚುವ 
ಹಾಗೆ ಗೋಳದ ಮತ್ತೊಂದು ಭಾಗವನ್ನು ಮೇಲೆ ಇಡಿ. ಭೂಮಿಯ ಅಕ್ಷವನ್ನು 
ಪ್ರತಿನಿಧಿಸುವ ಬೆತ್ತದ ಕಡ್ಡಿಯೊಂದನ್ನು P (ಶಿಖರ) ಮತ್ತು ೦ (ತಳ) ಬಿಂದುಗಳ 
ನಡುವಿಂದ ಸೇರಿಸಿ. ಮತ್ತೊಂದು ಜೌಂಡಿನ ಮೇಲೆ ಮೇಲಿನಿಂದ ಕೆಳಕ್ಕೆ ರೇಖೆಗಳನ್ನು 


ಎಳೆದು ಅರ್ಧ ಭಾಗವನ್ನೂ ಕೂಡಿಸಿ, ನಂತರ ಶಿಖರ ಭಾಗ ಮತ್ತು ತಳ ಭಾಗದಲ್ಲಿ 
ಈಗಾಗಲೇ ಗುರುತು ಮಾಡಿದ ರೇಖೆಗಳನ್ನು ಕೂಡಿಸಿದ ಚೆಂಡಿನ ಮತ್ತೊಂದು ಅರ್ಧ 
ಬಾಗಕ್ಕೂ ವಿಸ್ತರಿಸಿಕೊಂಡು ಬನ್ನಿ. ಇವು ರೇಖಾಂಶಗಳ. 


ಮಾದರಿ 3 

(2) ಅಡ್ಡ ಮತ್ತು ಉದ್ದ ಸಮತಲಗಳು ಪರಸ್ಪರ ಸಂಧಿಸುವುದೇ ಅಕ್ಲಾಂಶ ಮತ್ತು 
ರೇಖಾಂಶಗಳ ಕೋನಗಳು ಎಂದು ತೋರಿಸುವುದು. 

ಬೇಕಾಗುವ ವಸ್ತುಗಳು: ಚಿತ್ರ 38 ಮತ್ತು 3b ನೋಡಿ. 


Vertical 
Periphery to 
mark Latitude 


| 


Horizontal plan¢ 


[ಅಕ್ಷ - ಲಂಬ ಸಮತಲ - ಅಡ್ಡ ಸಮತಲ - ಅಕ್ಲಾಂಶವನ್ನು ಗುರುತಿಸಲು ಲಂಬ ಪರಿಧಿ - 
ರೇಖಾಂಶವನ್ನು ಗುರುತಿಸಲು ಅಡ್ಡ ಪರಿಧಿ] 

ಚಿತ್ರ38 ಚಿತ್ರ3b 

1. ಒಂದು ಮಧ್ಯಮ ಗಾತ್ರದ ಆಲೂಗಡ್ಡೆ. 

2. ಮೂರು ಟೂಥ್‌ಪಿಕ್‌ ಗಳು, ಒಂದು ಕೆ೦ಪು ಬಣ್ಣದ್ದು, ಉಳಿದೆರಡು ಹಸಿರು. 


ವಿಧಾನ: 

1. ಆಲೂಗಡ್ಡೆಯು ಭೂಮಿಯನ್ನು ಪ್ರತಿನಿಧಿಸುತ್ತದೆ. ಆಲೂಗಡ್ಡೆಯನ್ನು ಚಾಕುವಿನಿಂದ 
ಲಂಬವಾಗಿ ಮತ್ತು ಅಡ್ಡವಾಗಿ ಸೀಳಿ ಆ ಒಂದು ಹೋಳನ್ನು ಹೊರ ತೆಗೆಯಿರಿ. ಅಡ್ಡ ಮತ್ತು 
ಲಂಬವಾಗಿ ಕತರಿಸಿದ್ದರಿಂದ ಉಂಟಾದ ಗೆರೆಯ ಮಧ್ಯ ಬಾಗದಲ್ಲಿ ಟೂಥ್‌ಪಿಕ್‌ ಒಂದನ್ನು 
ಲಂಬವಾಗಿ ಸಿಕ್ಕಿಸಿ. ಇದು ಭೂಮಿಯ ಅಕ್ಷವಾಗಿರುತ್ತದೆ. 

ರೇಖಾಂಶ: ಭೂಮಿಯ ಮಧ್ಯ ಬಾಗಕ್ಕೆ ಸಮನಾಗಿ ಹಸಿರು ಟೂಥ್‌ಪಿಕ್‌ ಒಂದನ್ನು ಸಿಕ್ಕಿಸಿ, 
ಅದು ಅಡ್ಡಲಾಗಿ 0 ಡಿಗಿ ಇರುತದೆ. ಇದು ರೇಖಾಂಶೀಯ ಕೋನಗಳು ಆರಂಭವಾಗುವ 
ಬಿಂದು. ಆ 0 ಡಿಗಿ ಬಿಂದುವಿನಿಂದ ಪ್ರದಕ್ಷಿಣಾಕಾರವಾಗಿ ಟೊಥ್‌ಪಿಕ್‌ ಅನ್ನು ತಿರುಗಿಸುತ್ತ 
30 ಡಿಗ್ರಿಯವರೆಗೆ ತನ್ನಿ. ಇದು ರೇಖಾಂಶೀಯ ಕೋನವಾಗಿರುತ್ತದೆ. 

ಅಕ್ಲಾಂಶ: ಅದೇ ರೀತಿ, ಮೇಲೆ ಹೇಳಿದಂತೆ ಕೆಂಪು ಟೂಥ್‌ಪಿಕ್‌ ಅನ್ನು ಸಿಕ್ಕಿಸಿ ಈ 
ಕಡ್ಡಿಯನ್ನು 0 ಡಿಗಿಯಿಂದ ಮೇಲಿನ ದಿಕ್ಕಿನತ/ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ 30 
ಡಿಗಿಯತ್ತ ತನ್ನಿ. ಇದು ಅಕ್ಲಾಂಶೀಕ ಕೋನ. 

ಇವೆರಡೂ ಪ್ರಸಂಗದಲ್ಲಿ ಕೋನಗಳ ಅಳತೆಯನ್ನು ಕೇವಲ ಅಂದಾಜು ಮಾಡಲಾಗಿರುತ್ತದೆ. 


ತಪಸ್ಯಾ ಸಹ: ಭೂಗೋಳಶಾಸ್ಪದಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿರುವ ತಪಸ್ಯಾ ಪ್ರಸ್ತುತ 
ಅಜೀಮ್‌ ಪ್ರೇಮ್‌ಜಿ ವಿಶ್ವವಿದ್ಯಾಲಯದ ಭೂಗೋಳಶಾಸ್ಪದ ಸಂಪನ್ನೂಲ 
ವ್ಯಕ್ಷಿಯಾಗಿರುತ್ತಾರೆ. ಇದಕ್ಕೂ ಮೊದಲು ಅವರು ಮಾಧ್ಯಮಿಕ ಮತ್ತು ಪೌಢ ಶಾಲಾ 
ಹಂತಗಳಲ್ಲಿ ಬಹಳ ವರ್ಷಗಳವರೆಗೆ ಭೂಗೋಳಶಾಸ್ಪದ ಶಿಕ್ಷಕಿಯಾಗಿದ್ದರು. ಅವರನ್ನು 
ಇಲ್ಲಿ ಸಂಪರ್ಕಿಸಬಹುದು: tapasya@azimpremijifoundation.org 


